ಮಕ್ಕಳು ಯಾವಾಗ ಮತ್ತು ಹೇಗೆ ಕಲಿಯುತ್ತಾರೆ ಎಂ 


ರಿತಿಕಾ ಗುಪ್ತಾ 


ಒಂದು ಹೆಣ್ಣು ಮಗು ತನ್ನ ಕೈಯನ್ನು ತದೇಕಚಿತ್ತದಿಂದ 
ನೋಡುತ್ತ, ಅದನ್ನು ಒಮ್ಮೆ ಅಲುಗಾಡಿಸುತ್ತಾ ತನ್ನ ಬಾಯಿಯ 
ಸನಿಹ ತಂದು ಬೆರಳುಗಳನ್ನು ಜೀಪುತ್ತದೆ. ಬಾಯುಯಿಂದ 
ಕೈಬೆರಳುಗಳನ್ನು ಹೊರತೆಗೆದು ಕೈಯನ್ನು ಮತ್ತೊಮ್ಮೆ 
ನೋಡಿಕೊಂಡು ಸಣ್ಣಗೆ ಕಿರುಚಕೊಳ್ಳುತ್ತದೆ. ಎರಡು ವರ್ಷದ 
ಪುಟ್ಟ ಮಗು ತನ್ನ ಅಕ್ಕ ಹೇಳದ ಎಲ್ಲವನ್ನೂ ಪುನರಾವರ್ತನೆ 
ಮಾಡುತ್ತದೆ ಮತ್ತು ಕಿಲಕಿಲ ನಗುತ್ತದೆ. ಮರಳಆನ ಮೇಲೆ ಕುಅತ 
ನಾಲ್ಲು ವರ್ಷದ ಮಗು ಒಂದು ಪುಟ್ಟ ಪಾತ್ರೆಯಲ್ಲ ಮರಳನ್ನು 
ತುಂಬಸುವುದು ಮತ್ತು ಚೆಲ್ಲುವುದು ಮಾಡುತ್ತಿರುತ್ತದೆ. ಐದು 
ವರ್ಷದ ಹುಡುಗ ಕೈಯಲ್ಲ ಸುತ್ತಿಗೆ ಹಿಡಿದುಕೊಂಡು ತನ್ನ 
ಮನೆಯ ಸುತ್ತಲೂ ನಾನಾ ವಸ್ತುಗಳಗೆ ಅದನ್ನು ಬಡಿಯುತ್ತಾ 
ತನ್ನ ತಾಯುಯನ್ನು ನೋಡುತ್ತಿದ್ದಾನೆ. ಆರು ವರ್ಷದ 
ಹುಡುಗಿಯೊಬ್ಬಳು ತಾನು ಅಮ್ಮನ ಬಾಲವೇನೋ ಎಂಬಂತೆ 
ಆಕೆಯ ಹಿಂದೆಯೇ ಹೋಗುತ್ತಿದ್ದಾಳೆ. ಹದಿಮೂರು ವರ್ಷ 
ವಯಸ್ಸಿನ ಮಕ್ಷಅಬ್ದ್ಬರು ಪರಸ್ಪರ ಹತ್ತಿರ ಕುಳತು 
ಆಟಕೆಗಕೊಂದಿಗೆ ಆಟವಾಡುತ್ತಿದ್ದಾರೆ. ಹದಿನಾರು ವರ್ಷದ 
ಹುಡುಗ ಪದೇಪದೇ ಚೆಂಡನ್ನು ಗೋಡೆಯತ್ತ 
ಒದೆಯುತ್ತಿದ್ದಾನೆ. 


ಮಕ್ನಳು ಆಗಾಗ ಈ ರೀತಿಯ ಚಟುವಟಕೆಗಕ್ಲ ತೊಡಗಿ- 
ಕೊಳ್ಳುವುದು ಹಿರಿಯರ ಕಣ್ಣಿಗೆ ಅರ್ಥವಿಲ್ಲದಂತೆ ಕಾಣುತ್ತಿರುತ್ತದೆ. 
'ಓಹ್‌! ಅವನು ಹಗಲುಗನಸು ಕಾಣುತ್ತಿದ್ದಾನೆ'. "ಆತ 
ಆಟವಾಡುತ್ತಿದ್ದಾನೆ' ಅಥವಾ "ಆತ ಸುಮ್ಮನೇ ಕಾಲಹರಣ 
ಮಾಡುತ್ತಿದ್ದಾನೆ' ಎಂಬುದಾಗಿ ಈ  ಚಟುವಟಕೆಗಳನ್ನು 
ಸಾಮಾನ್ಯವಾಗಿ ವ್ಯಾಖ್ಯಾನಿಸಲಾಗುತ್ತದೆ. ಮೇಲೆ ಪ್ರಸ್ತಾಪ ಮಾಡಿದ 
ಪರಿಸ್ಥಿತಿಗಳಲ್ಲ ಮಗುವು ಏನನ್ನು ಕಲಅಯಲು ಸಾಧ್ಯ ಎಂದು 
ಯಾರಾದರೂ ಯೋಚಿಸಬಹುದು. ಕಅಕೆಯ ಬಣ್ಣೆ ಮಾತನಾಡುವ 
ಸಂದರ್ಭದಲ್ಲ. ನಾವು ಸ್ವಾಭಾವಿಕವಾಗಿ ಒಂದು ಮಗು ಪುಸ್ತಕಗಕಲ್ಪ 
ತಲ್ಲೀನವಾಗಿರುವ. ಹೋಮ್‌ವರ್ಕ್‌ ಮಾಡುತ್ತಿರುವ, ದೊಡ್ಡವರ 
ಮಾತನ್ನು ಕೇಳುತ್ತಿರುವ ಅಥವಾ ಬಾಯಿಪಾಠ ಮಾಡಿದ್ದನ್ನು 
ಹೇಳುವ ಚಿತ್ರವನ್ನೇ ಕಲ್ರಸಿಕೊಳ್ಳುತ್ತೇವೆ. ಆದರೆ ಕೆಲವು 
ಸಂದರ್ಭಗಕಲ್ಲ ಕಲಕೆಯು ಕೇವಲ ಒಂದು ಫಅತಾಂಶವಲ್ಲ, ಅದು 
ನಿರಂತರ ಚಾಅ್ರಯಲ್ಲರುವ ಪ್ರಕ್ರಿಯೆ ಎಂಬುದನ್ನು ಕೂಡ ನಾವು 
ತಿಆದುಕೊಳ್ಳಬೇಕಾಗುತ್ತದೆ. 


ಮನುಷ್ಯ ಜನ್ಮತಃ ಕುತೂಹಲ ಮತ್ತು ಅನ್ನೇಷಿಸುವ ಸ್ಷಭಾವದವನು. 
ಮಕ್ಷಳು ಬಾಲ ವಿಜ್ಞಾನಿಗಳಂತೆ ಅದರಲ್ಲೂ ಶಿಶುಗಳು ಪರಿಶೋಧನೆ 
ಮಾಡುವ ಪ್ರಯತ್ನದಲ್ಲ ಮತ್ತು ಜ್ಞಾನವನ್ನು ಪಡೆಯುವ ಹೊತ್ತಿನಲ್ಲ 
ಪ್ರಯೋಗಗಳನ್ನು ಮಾಡುತ್ತಿರುತ್ತವೆ. ಉದಾಹರಣೆಗೆ, ತನ್ನ ಕೈಗೆ 
ಸಿಕ್ಕಿದ್ದನ್ನು ಎಸೆಯುವ ಒಂದು ವರ್ಷದ ಹೆಣ್ಣು ಮಗು ಯಾವ ವಸ್ತು 
ಜೀಳುವಾಗ ಸದ್ದು ಮಾಡುತ್ತದೆ ಮತ್ತು ಸದ್ದು ಮಾಡುವುದಿಲ್ಲ ಹಾಗೂ 
ಬೇರೆಬೇರೆ ಎತ್ತರದಿಂದ ಎಸೆದರೆ ಏನಾಗುತ್ತದೆ ಎಂಬುದನ್ನು 
ಕಅಯುತ್ತ ಹೋಗುತ್ತದೆ. ಜಗತ್ತು ಹೇಗೆ ನಡೆಯುತ್ತದೆ ಎಂಬುದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಕ್ಕಳು ತಮ್ಮ ಸುತ್ತಮುತ್ತಅನ ಪರಿಸರದಿಂದಲೇ ಕಆಯುತ್ತ 

ಹೋಗುತ್ತಾರೆ. 

ಮಕ್ಕಳು ಹೇಗೆ ಕಆಯುತ್ತಾರೆ? 

*  ಅವಲೋಕನ- ಮನೆಯಲ್ಲ ತನ್ನು ತಾಂುಯನ್ನು ಅನುಸರಿಸುವ 
ಆರು ವರ್ಷದ ಹುಡುಗಿ "ತಾಯಿಯಂತಾಗುವುದು ಹೇಗೆ” 
ಎಂಬುದನ್ನು ಅತ್ಯಂತ ಆಸಕ್ತಿಯಿಂದ ಗಮನಿಸುತ್ತಾಳೆ. ಆಕೆ 
ಮನೆ-ಮನೆ ಆಟವಾಡುವಾಗ ಇದನ್ನು ಮರು-ಅಭಿನಯ 
ಮಾಡುವುದನ್ನು ಕಾಣಬಹುದಾಗಿದೆ. 


*  ಅನುಕರಣೆ- ತನ್ನ ಅಕ್ಕನನ್ನು ಅನುಕರಿಸುವ ಎರಡು ವರ್ಷದ 
ಮಗು ಭಾಷೆಯ ನಿಯಮಗಳನ್ನು ಹಾಗೂ ಉಲ್ಲಾಸದ 
ಮಿತಿಗಳನ್ನು ಕಅಯುತ್ತಿರುತ್ತದೆ. 


* ಮೊದಲ ಅನುಭವಗಳು: ಪ್ವಂತ ವಿಚಾರಣೆಯ ಮೂಲಕ 
ಕಅಯುವುದು - ಸುತ್ತಿಗೆಯಿಂದ ಬಡಿದರೆ ತಾಲ ಏನು 
ಹೇಳಬಹುದು ಎಂಬುದಕ್ಕಾಗಿ ಐದು ವರ್ಷದ ಹುಡುಗ 
ಆಕೆಯನ್ನೇ ತದೇಕಚಿತ್ತದಿಂದ ನೋಡುತ್ತಿದ್ದಾನೆ. ಬೇರೆಬೇರೆ 
ಕಡೆ ಬಡಿದರೆ ಹೇಗೆ ಬೇರೆಬೇರೆ ಸದ್ದು ಬರುತ್ತದೆ ಎಂಬುದನ್ನೂ 
ಆತ ಕಅಯುತ್ತಿದ್ದಾನೆ. 

* ಪ್ರಯೋಗ: ಮರು ಪ್ರಯತ್ನ - ಮಗ್‌ನಲ್ಲ ಮರಳನ್ನು 
ತುಂಬುವುದು ಮತ್ತು ಖಾಅ ಮಾಡುವ ಆಟ ಆಡುತ್ತಿರುವ ನಾಲ್ದು 
ವರ್ಷದ ಬಾಲಕಿ ಖಾಲಅ ಮತ್ತು ಭರ್ತಿ ಮಾಡುವ 
ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ ಮತ್ತು ಈ 
ಸಂದರ್ಭದಲ್ಲ ತನ್ನು ಚಲನೆಯನ್ನು ಹೇಗೆ ನಡೆಸಬೇಕು 
ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ಕಲಕೆಯಲ್ಲ 
ಪರಿಸರದ ಪಾತ್ರ - ತಮ್ಮ ಜೀವನದಲ್ಲ ಬರುವ ಇತರ 
ವ್ಯಕ್ತಿಗಳಿಂದ ಮಕ್ಕಳು ಕಅಯುತ್ತಾರೆ; ಇಲ್ಲ ಹದಿಮೂರು ವರ್ಷ 
ವಯಸ್ಸಿನ ಇಬ್ಬರು ಮಕ್ಷಳು ಪರಸ್ಪರ ಒಬ್ಬರಿಗೊಬ್ಬರು 
ಗಮನಿಸುವ ಮತ್ತು ಕಅಯುವ ಪ್ರಕ್ರಿಯೆಯಲ್ಲ ತೊಡಗಿದ್ದಾರೆ. 

* ಚಿಂತನಶೀಲ ವಿಚಾರಗಳು-ಮೇಲಅನ ಎಲ್ಲ ಉದಾಹರಣಿಗಳಲ್ಪ 
ಚಿಂತನಶೀಲ ವಿಚಾರಗಳು ಸಮಾನವಾಗಿವೆ. ಅದು ಹಾಗೆ 
ಕಾಣಿಸದೇ ಇದ್ದರೂ ಕೂಡ ಮಕ್ಕಳು ನಿರಂತರವಾಗಿ ತಮ್ಮ 
ಕಲಕೆಯ ಬಗೆಗೆ, ಕಾರಣಗಳು, ಪರಿಣಾಮಗಳ ಬಗೆಗೆ ಹಾಗೂ 
ತಮ್ಮ ಪರಿಸರದಲ್ಲರುವ ವಿಷಯಗಳ ಬಗೆಗೆ ಯೋಚನೆ 
ಮಾಡುತ್ತಲೇ ಇರುತ್ತಾರೆ. 


ಶಾಲೆಗಳಲ್ಲ ಕಲಕೆ 


ನಾವೆಲ್ಲರೂ ಕಅಯಬೇಕು ಎಂಬ ಉತ್ಸಟವಾದ ಬಯಕೆಯೊಂದಿಗೇ 
ಹುಟ್ಟದ್ದೇವೆ ಅನಿಸುತ್ತದೆ. ಹಾಗಾಗಿ ಕಆಕೆಯನ್ನು ಒಂದು ಕೆಲಸ 
ಎಂದು ಹೇಗೆ ಮತ್ತು ಯಾವಾಗ ಪರಿಗಣಿಸಲು ಸಾಧ್ಯ? ಈ 
ಹಿನ್ನೆಲೆಯಲ್ಲ ಕೆಲವು ಮಕ್ಷಳು ಕಲಕೆಯಲ್ಲ ಅಸಮರ್ಥರು ಎಂದು 
ನಾವಾದರೂ ಹೇಗೆ ಊಹಿಸುತ್ತೇವೆ? 


ನೀವು ಶಜು ಕಅತದ್ದು ಅಥವಾ ಸೈಕಲ್‌ ತುಆಯಲು ಕಅತದ್ದನ್ನು 
ನೆನಪಿಸಿಕೊಳ್ಳ. ನಿಮಗೆ ಯಾರಾದರೂ ಅದರ ತಂತ್ರಗಳನ್ನು 
ಹೇಆಕೊಟ್ಟದ್ದಾರೆಯೇ? ಇದನ್ನು ನೀವು ಇನ್ನೊಬ್ಬರನ್ನು ಮೋಡಿ 
ಕಲತಿದ್ದೇ? ಬಹಳಷ್ಟು ಕಾಲ ಪ್ರಯತ್ನಗಳನ್ನು ನಡೆಸಿ ನಿಮ್ಯದೇ 
ತಂತ್ರಗಳ ಮೂಲಕ ನೀರಿನಲ್ಪ ತೇಲುವುದನ್ನು ಅಥವಾ ಸೈಕಲ್‌ 
ಬ್ಯಾಲೆನ್ಸ್‌ ಮಾಡುವುದನ್ನು ಕಅತಿರಾ? 


ನಮಗೆಲ್ಲರಿಗೂ ಕಲಯುವ ಸಾಮರ್ಥ್ಯವಿದೆ. ಆದರೆ ನಾವು 
ಕಲಅಯುವ ದಾರಿಗಳೇ ಭನ್ನು ಭನ್ನವಾಗಿರುತ್ತವೆ. ಕೆಲವು ರೀತಿಯ 
ಕಲಕಾ ಕ್ರಮಗಳನ್ನು ವಾಮೇ ಸ್ವಾಭಾವಿಕವಾಗಿ ರೂಢಿಸಿಕೊಳ್ಳುತ್ತೇವೆ 
ಮತ್ತು ನಮಗೆ ನಮ್ಮದೇ ಆದ ಒಂದು ಗತಿ ಇರುತ್ತದೆ. ಕೆಲವು 
ಸಂದರ್ಭಗಕಲ್ಲ ಉಳದವರು ಮಾಡುವುದನ್ನು ನೋಡುತ್ತಲೇ ನಾವು 
ನಮ್ಮದೇ ದಾರಿಯನ್ನು ಕಂಡುಕೊಳ್ಳುತ್ತೇವೆ. ಈಗ ನಾವು ಒಂದು 
ತರಗತಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. 
ಭನ್ನರಾಶಿಗಳಗೆ ಸಂಬಂಧಿಸಿದ ಅಧ್ಯಾಯವನ್ನು ಪಾಠ ಮಾಡುವ 
ಸಂದರ್ಭದಲ್ಲ ಕೆಲವು ಮಕ್ಷಳು ತಕ್ಷಣ ಅರ್ಥ ಮಾಡಿಕೊಂಡಂತೆ 
ಕಂಡುಬಂದರೆ, ಉ೪ದವರಿಗೆ ಅದು ತಕ್ಷಣಕ್ಕೆ ಅರ್ಥವಾಗಿರುವುದಿಲ್ಲ. 
ಸಮಸ್ಯೆಯನ್ನು ಪರಿಹರಿಸುವಲ್ಲ ಇರುವ ದೈಹಿಕ ಅಡೆತಡೆಗಳಂದ 
ಕೆಲವು ಮಕ್ಸಳು ಲಾಭ್‌ ಮಾಡಿಕೊಂಡರೆ ಉಜದವರು 
ಸಮಸ್ಯೆಯನ್ನು ಹದಿದ ತಕ್ಷಣ ಪರಿಹರಿಸುವುದಕ್ಕೆ ಆದ್ಯತೆ 
ನೀಡುತ್ತಾರೆ. ಒಟ್ಟು ಪ್ರಕ್ರಿಯೆಗೆ ಬದಲಾಗಿ ಕೇವಲ ಫಅತಾಂಶದ 
ಆಧಾರದಲ್ಲ ನಮ್ಮ ಕಲಕೆಯನ್ನು ಅಳೆಯಲು ಶುರುಮಾಡಿದಾಗ 
ಸಮಸ್ಯೆಗಳು ಹು್ಟಕೊಳ್ಳುತ್ತವೆ. ಮಗುವು ಒಂದು ಲೆಕ್ಕವನ್ನು 
ಪರಿಹರಿಸಲು ಸಾಧ್ಯವೇ ಅಥವಾ ಇಲ್ಲವೇ ಎನ್ನುವುದರ ಆಧಾರದಲ್ಲ 
ವಾವು ಯಶಸ್ಸು ಹಾಗೂ ಸೋಲನ್ನು ಅಳೆಯಲು ಹೊರಬಾಗ ಇತರ 
ಪ್ರಮುಖ ಪ್ರಕ್ರಿಯೆಗಳನ್ನು ಮರೆತುಜಡುತ್ತೇವೆ: 


* ಕೆಲವು ಮಕ್ಷಳು ಕಲಯುವ ಸಾಮರ್ಥ್ಯ ಹೊಂದಿದ್ದರೆ ಉಳದ 
ಮಕ್ಷಳಗೆ ಆ ಸಾಮರ್ಥ್ಯವಿಲ್ಲ ಎಂದು ನಾವು ನಂಬುವುದಕ್ಕೆ 
ಆರಂಭಸುತ್ತೇವೆ. ಕೆಲವು ಸಂದರ್ಭಗಳಲ್ಲ ನಾವು ಇದಕ್ಕೆ 
ಕಾರಣಗಳನ್ನೂ ಕೊಟ್ಟುಕೊಳ್ಳುತ್ತೇವೆ; ಮಗು ತುಂಬಾ ಚೂಟ. 
ಮನೆಯಲ್ಲ ಆತನಿಗೆ ಉತ್ತಮ ವಾತಾವರಣವಿಲ್ಲ. ಆತ 
ಬುದ್ಧಿವಂತನಲ್ಲ ಅಥವಾ ಕಲಕೆಯಲ್ಲ ಆತನಿಗೆ ಏಕಾಗ್ರತೆಯ 
ಕೊರತೆ ಇದೆ... ಹೀಗೆ ಕಾರಣಗಳನ್ನು ಕೊಡುತ್ತೇವೆ. 


* ಬೇರೆಬೇರೆ ಮಕ್ಕಳು ಬೇರೆಬೇರೆ ಗತಿಗಳಲ್ಪ ಕಲಕೆಯನ್ನು 
ಕರಗತ ಮಾಡಿಕೊಳ್ಳುತ್ತಾರೆ ಎಂಬ ಸಂಗತಿಯನ್ನು ವಾವು ಅರ್ಥ 
ಮಾಡಿಕೊಳ್ಳಲು ಮರೆಯಬಹುದು. 


* ನಮ್ಮ ಮನಸ್ಸು ಕೇವಲ ಪಫಲಅತಾಂಶದ ಮೇಲೆಯ 
ಕೇಂದ್ರೀಕೃತಗೊಂಡಾಗ, ಮಗುವು ಅರ್ಥ ಮಾಡಿಕೊಳ್ಳಲೇ- 
ಬೇಕಾದ ವಿಷಯದ ಭಾಗಗಳ ಬಗೆಗೆ ಗಮನ ನೀಡುವುದನ್ನು 
ನಾವು ಮರೆತುಬಡಬಹುದು. ಉದಾಹರಣೆಗೆ, ಮಗುವು 
ಭನ್ನರಾಶಿಗಳನ್ನು ತನ್ನ ದಿನನಿತ್ಯದ ಮಾತುಕತೆ ಮೂಲಕವೇ 
ತಿಆದುಕೊಳ್ಳುವುದನ್ನು ಗಮನಿಸಿ-ನನಗೆ ಅರ್ಧ ಚಾಕಲೇಟನ್ನು 
ಕೊಡು. ಈ ಚಾಕಲೇಟನ್ನು ನೀವು ಮೂವರು ಸಮನಾಗಿ 
ಹಂಚಿಕೊಳ್ಳ.'-ಆದರೆ ಇದೇ ಸಮಸ್ಯೆಯನ್ನು ಸಂಖ್ಯೆಗಳಲ್ಲ 
ಅರ್ಥ ಮಾಡಿಕೊಳ್ಳಲು ಅಸಮರ್ಥವಾಗುತ್ತದೆ. ಮಗುವು 
ಏನನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಆ ಮಗು ಎಲ್ಲ 
ಸಿಕ್ಕಿಹಾಕಿಕೊಂಡಿದೆ ಎಂಬುವುದನ್ನು ವಾವು ಅರ್ಥ ಮಾಡಿ- 
ಕೊಳ್ಳಲು ಸಾಧ್ಯವಾದರೆ ಇಂತಹುದೊಂದು ಅವಲೋಕನವು 
ತರಗತಿಯಲ್ಲ ಸಹಾಯಕವಾಗಬಹುದು ಮತ್ತು ಇದು ನಮ್ಯ 
ಬೋದ್‌ನೆಂಶು ಶೈಲ ಮತ್ತು ಒಟ್ಟು ವಿಷಂಶುವನ್ನು 
ಬದಲಸಬಲ್ಲದು. 


ತರಗತಿಯಲ್ಲನ ಕಲಕೆ 


ಒಂದು ತರಗತಿಯಲ್ಲ ಅನೇಕ ಮಂದಿ ಮಕ್ಕಳರುವಾಗ ಒಬ್ಬ ಶಿಕ್ಷಕ 
ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಕೆಯ ವೇಗವನ್ನು ಹೇಗೆ ಅರ್ಥ 
ಮಾಡಿಕೊಳ್ಳಲು ಸಾಧ್ಯ? ಇದರ ಜೊತೆಗೇ ಫಅತಾಂಶಗಳನ್ನು 
ಅಳೆಯಲು ಅಗತ್ಯವಿರುವ ಮೌಲ್ಯಮಾಪನವನ್ನೂ ಶಿಕ್ಷಕರು 
ಮಾಡಬೇಕು ಎಂಬುದು ಶಾಲೆಯ ಬಯಕೆಯಾಗಿರುತ್ತದೆ. ಇಂತಹ 
ಮಾಹಿತಿಯನ್ನು ತರಗತಿಯಲ್ಲ ಹೇಗೆ ಬಳಸಲು ಸಾಧ್ಯ? ಈ 
ಕಲಕೆಯನ್ನು ತರಗತಿ ಕೊಠಡಿಗಳಲ್ಲ ಹೇಗೆ ನಡೆಸಬಹುದು 
ಎಂಬುದಕ್ಕೆ ಈ ಕೆಳಗಿನ ಕೆಲವು ಉದಾಹರಣೆಗಳನ್ನು ಮೋಡ- 
ಬಹುದು: 


ಒಬ್ಬರ ಸ್ವಂತ ನಂಜಕೆಯನ್ನು ಬದಲಸುವುದು: 


ಮಕ್ಕಳು ಸದಾ ಎಚ್ಚರಿಕೆಬುಂದ ಗಮಸನಿಸುತ್ತಿರುತ್ತಾರೆ ಮತ್ತು ಅವರು 
ಪದರಹಿತವಾದ ಸಂಕೇತಗಳನ್ನು ದೊಡ್ಡವರಿಗಿಂತ ಹೆಚ್ಚು 
ದಕ್ಷತೆಯಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. "ನಾನೊಬ್ಬ ದಡ್ಡ' 
ಎಂಬುದನ್ನು ಮಾತುಗಳಲ್ಲ ಹೇಳದೇ ಹೋದರೂ ಶಿಕ್ಷಕರು ಹೀಗೇ 
ಯೋಚನೆ ಮಾಡುತ್ತಿದ್ದಾರೆ ಎಂಬುದನ್ನು ಅವರು ಗ್ರಹಿಸಬಲ್ಲರು. 
ಇದು ಮಗುವಿನ ಸ್ವಾಭಿಮಾನವನ್ನು ತಗ್ಗಿಸುವ ಮೂಲಕ 
ಆತ/ಆಕೆಯ ಕಲಕೆಗೆ ಅಡ್ಡಿಯುಂಟು ಮಾಡಬಹುದು. ಇದರಿಂದ 
ಮಗುವು. 'ನನ್ನಿಂದ ಇದನ್ನು ಮಾಡಲು ಸಾಧ್ಯವಿಲ್ಲ. ವಾನು ಅಷ್ಟು 
ಚುರುಕಾಗಿಲ್ಲ' ಎಂದು ನಂಬಲು ಆರಂಭನಸುತ್ತದೆ. ಕೆಲವೊಮ್ಮೆ 
ಇಂತಹ ನಂಬಕೆಗಲಳೇ ಮಗು ತುಂಟತನದಿಂದ ವರ್ತಿಸಲು 
ಕಾರಣವಾಗುತ್ತದೆ. ತರಗತಿಯಲ್ಲ ಉತ್ತಮ ನಿರ್ವಹಣಿ ತೋರಲು 
ಸಾಧ್ಯವಿಲ್ಲ ಎಂಬ ಹತಾಶೆಯೇ ಇದಕ್ಕೆಲ್ಲ ಮೂಲವಾಗುತ್ತದೆ ಅಥವಾ 
"ನಾನು ಉತ್ತಮ ಕಲಕೆಯುಂದ ಹೆಸರು ಪಡೆಯಲು ಸಾಧ್ಯವಿಲ್ಲ. 
ಹಾಗಾಗಿ ಎಲ್ಲರಿಗೆ ತೊಂದರೆ ಕೊಟ್ಟು ಹೆಸರು ಮಾಡೋಣ' ಎಂಬ 
ನಂಜಕೆಯನ್ನು ಮಗುವು ಬೆಳೆಸಿಕೊಳ್ಳಬಹುದು. ಮಗುವಿನ 
ಸಾಮರ್ಥ್ಯಗಳ ಬಗ್ಗೆ ಶಿಕ್ಷಕನಾದವನು ಇಡುವ ನಂಬಕೆ ಮಗುವಿನ 
ಮೇಲೆ ಗಂಭೀರವಾದ ಪರಿಣಾಮವನ್ನೇ ಚರಲದೆ. "ನನ್ನಿಂದ 
ಇದನ್ನು ಮಾಡಲು ಸಾಧ್ಯವಿದೆ ಎಂದು ಶಿಕ್ಷಕರು ಭಾವಿಸಿದ್ದಾರೆ" 
ಎಂಬ ಸಂಗತಿಯನ್ನು ರಹಿಸುವ ಸಾಮರ್ಥ್ಯವನ್ನು ಮಗುವು 
ಹೊಂದಿರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಮಗುವಿಗೂ 
ಕಲಯುವ ಸಾಮರ್ಥ್ಯವಿದೆ ಎಂದು ಶಿಕ್ಷಕರು ನಂಬದಾಗೆ 
ಆತ/ಆಕೆಯ ನಡವಳಕೆಯಲ್ಲ ಸ್ವಾಭಾವಿಕವಾಗಿಯೇ ಬದಲಾವಣಿ 
ಬರಲು ಸಾಧ್ಯವಾಗುತ್ತದೆ. ಇಂತಹ ಒಂದು ಐದಲಾವಣಿಯೇ 


ಮಕ್ಕಳಗೆ ಆರಾಮದಾಯಕ ಹಾಗೂ ಉತ್ತೇಜನಕಾರಿ 
ವಾತಾವರಣವನ್ನು ಸೃಷ್ಟಿಸಆದೆ. ಈಗ ಈ ಕೆಳಗಿನ 
ಉದಾಹರಣಿಗಳನ್ನೇ ನೋಡೋಣ: 


ಇದು ರಾಯಪುರದ ಸರಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯ 
ಅನುಭವವಾಗಿದೆ. ಪ್ರಾಥಮಿಕ ಶಾಲಾ ಮಕ್ಷಳಗೆ ಪಾಠ ಮಾಡುವ 
ಶ್ರೀಮತಿ ಗಾಯತ್ತಿಯವರಿಗೆ. 'ಠೀ ಮಕ್ಕಳು ಸಾಕಷ್ಟು 
ಬುದ್ಧಿವಂತರಲ್ಲ' ಎಂದು ಕೆಲವೊಮ್ಮೆ ಅನಿಸಿತ್ತು. ಒಂದು ಮತ್ತು 
ಎರಡನೇ ತರಗತಿಯಲ್ಲಯೂ ವಿದ್ಯಾರ್ಥಿಗಳ ಓದುವ ಮತ್ತು 
ಬರೆಯುವ ಸಾಮರ್ಥ್ಯ ಕಳಪೆ ಮಟ್ಟದ್ದಾಗಿತ್ತು. ಇದು ಅವರ 
ಉತ್ಸಾಹವನ್ನು ಕುಂದಿಸಲು ಕಾರಣವಾಗಿತ್ತು ಮತ್ತು ಕೆಲವು ಬಾರಿ 
ಮಕ್ಕಳ ಮೇಲೆ ಕೋಪಗೊಳ್ಳುವಂತೆ ಮಾಡಿತ್ತು. ಎಳೆಯ ಮಕ್ಕಳಗೆ 
ಹೇಗೆ ಬೋಧನೆ ಮಾಡಬೇಕು ಎಂಬ ತರಬೇತಿ ಕಾರ್ಯಕ್ರಮದಲ್ಪ 
ಭಾಗಿಯಾದ ಆಕೆಯ ಮೇಲೆ ಅದು ಯಾವ ರೀತಿ ಪರಿಣಾಮ 
ಜೀರಿತು ಎಂಬುದರ ವರದಿ ಇಲ್ಪದೆ; 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


24 


'ಮಕ್ಕಳು ಹೇಗೆ ಕಅಯುತ್ತಾರೆ ಮತ್ತು ಅವರ ಸಾಮರ್ಥ್ಯ ಏನು 
ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಗಾಯತ್ರಿ ಅವರ 
ಖೋಧನೆಯಲ್ಲ ಬಹುಮುಖ್ಯ ಬದಲಾವಣಿ ಕಂಡುಬಂದಿತು. 
ಮಕ್ಕಳು ತಾವಾಗಿಯೇ ಕಅಯುತ್ತಾರೆ ಎಂಬುದನ್ನು ಅರಿತುಕೊಂಡ 
ಬಳಕ ಹೆಚ್ಚನ ಪರಿಶೋಧನೆ ಅಎಲ್‌ಎಂಗಳು (ಬೋಧನಾ ಕಲಕಾ 
ಸಾಮರ್ರಿಗಳು) ಮತ್ತು ಕಅಕಾ ಸಾಮದ್ರಿಗಳನ್ನು ಬಳಕೆ ಮಾಡುವ 
ಉದ್ದೇಶದಲ್ಲ ಅರ್ಥವಿದೆ ಎಂಬುದು ಆಕೆಗೆ ಅರಿವಾಲುತು. ಮಕ್ಷಳಲ್ಪ 
ನಿಸರ್ಣದತ್ತವಾಗಿ ಇರುವ ಕುತೂಹಲವನ್ನು ತಣಿಸುವಲ್ಪ ಈ 
ಜ್ಞಾನವನ್ನೂ ಆಕೆ ಬಳಸಿಕೊಳ್ಳಬಹುದಾಗಿದೆ: ಮಕ್ಕಳ ಗಮನವನ್ನು 
ಸೆಕೆಯುವಲ್ಪ್ಲಯೂ ಈ ಸಾಧನ ಹೆಚ್ಚು ಪ್ರಯೋಜನಕಾರಿಯಾಗಿದೆ. 
ವಿದ್ಯಾರ್ಥಿಗಳನ್ನು ಶಿಕ್ಷೆಗೆ ಒಳಪಡಿಸುವುದು ಮತ್ತು ನಿಂದಿಸುವುದಕ್ಕೆ 
ಸೀಮಿತವಾಗಿದ್ದ ಆಕೆಯ ಬೋಧನೆಯು ಅವರೊಂದಿಗೆ ಸರಳ 
ಸಂಭಾಷಣಿಯಲ್ಲ ತೊಡಗುವ ಕ್ರಿಯೆಯಾಗಿ ಬದಲಾಯುತು. ಈ 
ಬದಲಾವಣೆ ಏಕಾಏಕಿ ಆಗಿರುವಂತಹುದ್ದಲ್ಲ. ಕಾಲಕ್ರಮೇಣ 
ಆಗಿರುವುದು. ಆದರೆ ಈ ಪ್ರಕ್ರಿಯೆಗೆ ಆಕೆ ನಿಜಕ್ಕೂ 
ಆಭಾರಿಯಾಗಿದ್ದಾರೆ'. 


ಶ್ರೀಮತಿ ಗಾಯತ್ರಿ ಅವರು ಈ ಬೋಧನಾ ವಿಧಾನವನ್ನು 
ಅಳವಡಿಸಿಕೊಂಡ ಬಳಕ ಮಕ್ನಳ ಕಲಕೆ ಮತ್ತು ಕಲಕಾ 
ಪ್ರಕ್ರಿಯೆಯಲ್ಲ ಭಾಗಿಯಾಗುವ ಮಟ್ಟದಲ್ಲಿಯೂ ತಕ್ಷಣ ಸಾಕಷ್ಟು 
ಬದಲಾವಣಿ ಕಂಡುಬಂದಿತು. ಕ್ರಮೇಣ ಒಂದನೇ 
ತರಗತಿಯಲ್ಪರುವ ಮಕ್ಕಳ ಹಓಿದುವ ಮತ್ತು ತರಗತಿಯಲ್ಲ ಅವರು 
ಪರಸ್ಪರ ಬೆರೆಯುವ ಪ್ರಮಾಣವೂ ಹೆಚ್ಚಾಬುತು ಮತ್ತು ಅವರು 
ಹಿಂದಿಗಿಂತ ಹೆಚ್ಚು ಅರ್ಥ ಮಾಡಿಕೊಂಡಿರುವುದು ಗಮನಕ್ಕೆ 
ಬಂದಿತು. ತಮಗೂ ತರಗತಿಗಳಲ್ಲ ಪಾಠ ಮಾಡುವುದು ಹೆಚ್ಚು ಖುಷಿ 
ಕೊಡಲು ಆರಂಭವಾಲಯುತು ಎಂದು ಆಕೆ ಅಭಿಪ್ರಾಯಪಟಣ್ಣದ್ದಾರೆ. 
ಇದರ ಜೊತೆಗೇ ಶಾಲೆಯಲ್ಲರುವ ಇತರ ಶಿಕ್ಷಕರು ಮತ್ತು ಉಳದ 
ಶಾಲೆಗಳ ಕೆಲವು ಶಿಕ್ಷಕರು ಇದೇ ಬೋಧನಾ ವಿಧಾನವನ್ನು 
ಅಳವಡಿಸಿಕೊಳ್ಳುವ ಅಪೇಕ್ಷೆ ವ್ಯಕ್ತಪಡಿಸಿದರು.' ಮಕ್ಕಳು ಹೇಗೆ 
ಕಅಯುತ್ತಾರೆ. ಹೇಗೆ ಬದಲಾವಣಿ ಹೊಂದುತ್ತಾರೆ ಎನ್ನುವ ಬಣ್ಣ 
ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭದಲ್ಲಿ. ಒಬ್ಬರು ಹೇಗೆ ಬೋಧನೆ 
ಮಾಡುತ್ತಾರೆ ಎ೦ಬ ಪಶ್ನೆ ಬಂದಾಗ ಸ್ವಾಭಾವಿಕವಾಗಿ ಬದಲಾವಣಿ 
ಕಂಡುಬರಬಹುದು. ಉದಾಹರಣೆಗೆ. ಮಕ್ಕಳು ಎಲ್ಲವನ್ನೂ 
ಬರೆಯುವಾಗ ವರಾತ್ರ ಕಲಂಶುತ್ತಾರೆ ಎಂದು ರಾದಾ 
ನಂಜಕೊಂಡಿದ್ದರೆ ಅವರು ತರಗತಿಯಲ್ಲ ಬರೆಯುವ ಕೆಲಸಕ್ಕೇ 
ಹೆಚ್ಚನ ಆದ್ಯತೆ ನೀಡುತ್ತಾರೆ. ಆದರೆ ಮಕ್ಷಳು ಪರಿಶೋಧನೆ ಮಾಡುವ 
ಪ್ರಕ್ರಿಯೆಯಲ್ಲ ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಹೆಚ್ಚು 
ಕಅಯುತ್ತಾ ಹೋಗುತ್ತಾರೆ ಎಂಬ ಬಣ್ಣೆ ಆಕೆಗೆ ನಂಬಕೆ ಇದ್ದರೆ. 
ಅವರು ತರಗತಿಯಲ್ಲ ಹೆಚ್ಚು ಹೆಚ್ಚು ಒಗಟುಗಳು, ಪ್ರಯೋಗಗಳು 
ಮತ್ತು ವಿನೋದದಂತಹ ವಿಧಾನಗಳನ್ನು ಅಳವಡಿಸಿಕೊಳ್ಳಬಹುದು. 


ಅಧ್ಯಾಪನ ಶೈಅಯಲ್ಲಿ ಬದಲಾವಣೆ 


ಕೆಲವು ಸಂದರ್ಭಗಳ ಮಗುವು ಕಲಕೆಯಲ್ಲ ವಿಫಲವಾದರೆ, 
ಆಕೆ/ಆತನಿಗೆ ಕಲಅಯುವ ಸಾಮರ್ಥ್ಯ ಇಲ್ಲವೇ ಇಲ್ಲ ಎಂದಲ್ಲ, 
ಬದಲಾಗಿ ಬೋಧನೆಯ ವಿಧಾನ ಮಗುವಿಗೆ ಆಪ್ತವಾಗುತ್ತಿಲ್ಲ ಎಂದು 
ಅರ್ಥ. ಹಾಗಾಗಿ ಒಬ್ಬರ ಬೋದುಾ'ನಾ ವಿದಾನವನ್ನು 
ಬದಲಸಿಕೊಳ್ಳುವುದರಿಂದ ಮತ್ತು ಮಗುವಿನ ಮಟ್ಟಕ್ಕೆ ಇಳದು 
ಬೋಧನೆ ಮಾಡುವುದರಿಂದ ಆ ಮಗುವು ಜಡತ್ವವನ್ನು 
ಕಳಚಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಕೆಳಗಿನ ಉದಾಹರಣೆಗಳು 
ಇದಕ್ಕೆ ಮಾದರಿಯಾಗಿವೆ: 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಇದು ಆಟಸಂ (ತಂತನತೆ) ಸಮಸ್ಯೆ ಇರುವ ಮೂರು ವರ್ಷ 
ವಯಸ್ಸಿನ ಮಗುವಿಗೆ ಸಂಬಂಧಿಸಿದ ವರದಿ. ಆತ ಯಾರೊಂದಿಗೂ 
ಮಾತನಾಡುತ್ತಿರಅಲ್ಲ. ಯಾವುದರೆಡೆಗೂ ಗಮನ ನೀಡುತ್ತಿರಲಲ್ಲ 
ಅಥವಾ ಯಾರ ಪ್ರಭಾವಕ್ಕೂ ಒಳಗಾಗುತ್ತಿರಲಲ್ಲ. ಆತನನ್ನು ವಿಶೇಷ 
ಅಗತ್ಯಗಳರುವ ಮಕ್ನಕಳ ಶಾಲೆಗೆ ಕರೆತರಲಾಲಯುತು; ಮೂರು 
ತಿಂಗಳ ಕಾಲ ಶಿಕ್ಷಕರ ಜೊತೆ ನಡೆದ ನೇರಾನೇರ ಕಲಾಪಗಳ ಬಗೆಗೆ 
ಆತನ ಅನುಭವದ ವರದಿ ಇಲ್ತದೆ. 


ಪಾರ್ಥ ಯಾವುದನ್ನೂ ಅಥವಾ ಯಾರಿಂದಲೂ ಕಲಅಯಲು 
ಉತ್ಪಾಹವಾಗಆ ಅಥವಾ ಆಸಕ್ತಿಯಾಗಆ ತೋರಿಸುತ್ತಿರಲಲ್ಲ. 
ಆತನನ್ನು ಶಾಲೆಗೆ ಕರೆತಂದಾಗಲೂ ಅವನು ಶಿಕ್ಷಕರ ಮುಂದೆ 
ಕುಳತುಕೊಳ್ಳಲು ನಿರಾಕರಿಸುತ್ತಿದ್ದ. ಒಂದು ಮೂಲೆಯಲ್ಲ ನೆಲದ 
ಮೇಲೆ ಕುಆತು ತನ್ನಪ್ಪಕ್ಕೆ ತಾನು ಇದ್ದು ಬಡುತ್ತಿದ್ದ. ಆತ ತಕ್ಷಮಟ್ಣಗೆ 
ಆಸಕ್ತಿ ತೋರಿಸುತ್ತಿದ್ದ ಒಂದೇ ಒಂದು ವಿಷಯವೆಂದರೆ ಅದು 
ಸೂಪರ್‌ಹೀರೋ ಕಾಮಿಕ್‌ನಲ್ತ್ಲ ಮಾತ್ರ. ಓದುವುದು ಹೇಗೆ ಎಂದು 
ಅವನಿಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ಮನೆಯಲ್ಲ ಕೆಲವು ಕಾಮಿಕ್ಸ್‌ 
ಪುಸ್ತಕಗಳನ್ನು ತಿರುವಿ ಹಾಕುತ್ತಿದ್ದ. 


ಕೆಲವು ವಾರಗಳ ಕಾಲ ಪಾರ್ಥನ ಗಮನವನ್ನು ಸೆಕೆಯಲು ಮಾಡಿದ 
ಪ್ರಯತ್ನಗಳೆಲ್ಲ ವಿಫಲವಾದ ಬಳಕ, ಶಿಕ್ಷಕರು ತರಗತಿಯಲ್ಲ ಆತನ 
ಕಾಮಿಕ್ಸ್‌ ಆಸಕ್ತಿಯನ್ನು ಬಳಸಿಕೊಳ್ಳಲು ನಿರ್ಧರಿಸಿದರು. ತನ್ನು 
ಮುಂದೆ ಬಂದು ಕುಆಅತುಕೋ ಎಂದು ಶಿಕ್ಷಕರು ಪಾರ್ಥನಿಗೆ ಎಂದೂ 
ಬಲವಂತ ಮಾಡಲಲ್ಲ; ಬದಲಾಗಿ ಶಿಕ್ಷಕರೇ ಆತನ ಬಳ ಹೋಗಿ 
ಕುಳತು ಕಾಮಿಕ್‌ ಚಿತ್ರಗಳನ್ನು ಬರೆದರು. ಕಾಮಿಕ್‌ನ ಒಂದು 
ಸಾಲನ್ನು ಮುಗಿಸಿದ ಶಿಕ್ಷಕರು ಆ ಪೇಪರನ್ನು ಪಾರ್ಥನ ಬಆಯಲ್ಲೇ 
ಜಟ್ಟು ತನ್ನ ಸೀಟಗೆ ಮರಳ ಚಿತ್ರ ಜಬಡಿಸುವುದನ್ನು 
ಮುಂದುವರಿಸಿದರು. ಇದು ಪಾರ್ಥನಿಗೆ ಚಿತ್ರ ಬಡಿಸಲು ಸಿಕ್ಕ 
ಭಯರಹಿತ ಆಹ್ಞಾನವಾಗಿತ್ತು. ಹೀಗೆ ಎರಡು ತಿಂಗಳುಗಳು 
ಕಳೆದವು. ಕ್ರಮೇಣ ಪಾರ್ಥ ಭಯವನ್ನು ಬಟ್ಟು ಶಿಕ್ಷಕರ ಮುಂದೆಯೇ 
ಬಂದು ಕುಅತುಕೊಳ್ಳಲು ಆರಂಭಸಿದ. ಶಿಕ್ಷಕರು ಚಿತ್ರಗಳನ್ನು 
ಬರೆಯುವಾಗ ಪಾರ್ಥ ಮೌನದಿಂದ ಎಲ್ಲವನ್ನೂ ಗಮನಿಸುತ್ತಿದ್ದ: 
ಕ್ರಮೇಣ ಚಿತ್ರದ ಕಡೆಗೆ ಕೈ ತೋರಿಸಿ ಸದ್ದು ಮಾಡಲು 
ಶುರುಮಾಡಿದ. ಶಿಕ್ಷಕರು ಆತನ ಆಸಕ್ತಿಯನ್ನು ಸೆಕೆಯುವಲ್ಲ 
ಯಶಸ್ವಿಯಾಗಿದ್ದರು. ತಾನು ಸುರಕ್ಷಿತ ಎಂಬ ಭಾವನೆ ಅವನಲ್ಲ 
ಉಂಬಾಗಿದ್ದರಿಂದ ತಾನಾಗಿಯೇ ಮಾತನಾಡಲು ಆಸಕ್ತಿ ವಹಿಸಿದ. 
ಇದು ಆರಂಭ. ಇದಾದ ಬಳಕ ಶಿಕ್ಷಕರು ಕ್ರಮೇಣ ಆತನೊಂದಿಗೆ 
ಬೆರೆಯುವುದನ್ನು ಹೆಚ್ಚಿಸಿ ಆತನನ್ನು ನಾನಾ ವಿಧಾನಗಳಲ್ಲಿ 
ತೊಡಗಿಸಿಕೊಳ್ಳಲು ಯಶಸ್ವಿಯಾದರು. 


ಕಲಕೆಯಲ್ಲ ಅಸಮರ್ಥ ಎಂದು ಎಲ್ಲರಿಂದ ಅನಿಸಿಕೊಂಡ, 
ಯಾವುದರಲ್ಪ್ಲಯೂ ಆಸಕ್ತಿಯೇ ಇಲ್ಲದ ಹುಡುಗ ಈಗ ಸುಮಾರು 
ಎಂಟು ವರ್ಷ ವಯಸ್ಸನ್ನು ತಲುಪಿದ್ದು ಸ್ನೇಹಿತರೊಂದಿಗೆ 
ಆಟವಾಡಲು ಆಸಕ್ತಿ ತೋರುತ್ತಿದ್ದಾನೆ ಮತ್ತು ತನ್ನ ಸುತ್ತಅನ 
ಪರಿಸರದ ಬಗೆಗೆ ಕುತೂಹಲ ಬೆಳೆಸಿಕೊಂಡಿದ್ದಾನೆ. ಇದರಿಂದ 
ನೆನಪಿಟ್ಟುಕೊಳ್ಳಬೇಕಾದ ಬಹುಮುಖ್ಯ ಅಂಶ ಏನೆಂದರೆ ಮಗುವು 
ಈಗಿರುವ ವಿಧಾನದಲ್ಲ ಕಲಿಯಲು ವಿಫಲವಾಗಿದೆ ಎಂದ ಮಾತ್ರಕ್ಕೆ 
ಅದು ಕಲಕೆಯಲ್ಲಯೇ ವಿಫಲವಾಗಿದೆ ಎಂಬ ತೀರ್ಮಾನಕ್ಕೆ 
ಬಂದುಬಡಬಾರದು. 


ಆಸಕ್ತಿ ಹುಟ್ಟಸುವುದು ಮತ್ತು ಕುತೂಹಲ ಕಾಯ್ದುಕೊಳ್ಳುವುದು 


ಮಗುವಿನ ಕೊನೆಯಿರದ ಪ್ರಶ್ನೆಗಳ ಸುರಿಮಳೆಯಿುಂದ ನೀವು 
ಬಸವಳದು ಹೋಗಿದ್ದರೆ ಮಗುವು ಕಲಕೆಯಲ್ಲ ಅತೀವ 


ಆಸಕ್ತಿಯನ್ನು ಹೊಂದಿದೆ ಎಂಬುದು ನಿಮಗೆ ಅರಿವಾಗಬೇಕು. 
ಮಕ್ಕಳು ಕುತೂಹಲದ ಮನೋಭಾವವನ್ನು ಬೆಕೆಸಿಕೊಳ್ಳುತ್ತಿದ್ದಾರೆ 
ಮತ್ತು ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಕೆಲವೊಮ್ಮೆ ತರಗತಿ 
ಕೊಠಡಿಯ ಕಲಅಕಾ ವಾತಾವರಣವು ಮಕ್ಷಳ ಕಲಅಯುವ ಸ್ಪಾಭಾವಿಕ 
ಬಯಕೆಗೇ ಅಡ್ಡಿಯಾಗುವ ಸಾಧ್ಯತೆ ಇರುತ್ತದೆ. ತರಗತಿಯಲ್ಲ 
ಮಕ್ಕಳು ವಿಘಲರಾಗುವುದಕ್ಕೆ ಬಹುಮುಖ್ಯ ಕಾರಣಗಳಲ್ಲಿ 
ಒಂದೇನೆಂದರೆ ಮಕ್ಕಳಗೆ ಕ್ಲಾಸ್‌ರೂಮ್‌ ಬೋರ್‌ ಹೊಡೆದಿರುತ್ತದೆ 
ಎಂದು ಜಾನ್‌ ಹೋಲ್ಡ್‌ ತಮ್ಮ "ಹೌ ಚಿಲ್ಪನ್‌ ಫೇಲ್‌' (ಮಕ್ಷಳು ಹೇಗೆ 
ನಪಾಸಾಗುತ್ತಾರೆ) ಎ೦ಬ ಕೃತಿಯಲ್ಲ ವಿಶ್ಲೇಷಿಸಿದ್ದಾರೆ. ಶಾಲೆಗಳಲ್ಲ 
ಬೇಸರ ಹುಟ್ಟಸುವಂತಹ ಪದೇಪದೇ ಪುನರಾವರ್ತನೆಗೊಳ್ಳುವ 
ಕೆಲವು ಕೆಲಸಗಳಆಂ೦ದ ಮಕ್ಷಳಲ್ಲ ಅಗಾಧವಾಗಿರುವ 
ಸಾಮರ್ಥ್ಯಗಳನ್ನು ವ್ಯಾಪಕವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. 
ಹಾಗಾಗಿ ಮಕ್ಕಕು ಬಹುಬೇಗ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ 
ಮತ್ತು ವಿಷಯದಲ್ಲ ಅವರು ತಮ್ಮನ್ನು ತೊಡಗಿಸಿಕೊಳ್ಳುವುದಿಲ್ಲ. 
(ಹೋಲ್ಡ್‌ ಮತ್ತು ಫ್ರಾಮ್ಕೈ-1964). ಇದನ್ನೇ ನಾವು ಕೆಲವೊಮ್ಮೆ "ಈ 
ಮಗುವು ಕಂಯಲು ಅಸಮರಥ್ಥ' ಎಂದು ವ್ಯಾಖ್ಯಾನಿಸಿಬಡುತ್ತೇವೆ. 


ಹಾಗಾದರೆ ಮಕ್ನಳಲ್ಲ ಸ್ವಾಭಾವಿಕವಾಗಿರುವ ಆಸಕ್ತಿ ಮತ್ತು 
ಕುತೂಹಲವನ್ನು ನಾವು ಸೆಕೆಯುವುದಾದರೂ ಹೇಗೆ? 


ಒಚಿದು ದಾರಿ ಏನೆಂದರೆ, 'ಮಕ್ಷಳಗೆ ಬೋಧನೆ' ಮಾಡುವುದರ 
ಜೊತೆಗೆ ಅವರಿಗೇ ಹೊಸದನ್ನು ಕಂಡುಕೊಳ್ಳಲು. ಪರಿಶೋಧಿಸಲು 
ಮತ್ತು ತಮ್ಮದೇ ಪರಿಕಲ್ಪನೆಗಳನ್ನು ಅನ್ವಯುಸಲು ಅವಕಾಶ 
ನೀಡಬೇಕು. ಮಗುವಿನ ಸುತ್ತಮುತ್ತಲಲ್ಲೇ ಇರುವ ಪರಿಕಲ್ಪನೆಗಳಗೆ 
ಹೆಚ್ಚು ಆಸ್ಪದ ನೀಡುವುದು, ಅವರ ಯೋಚನೆಗಳಗೆ ಆಹಾರ 
ಒದಗಿಸುವುದು ಮತ್ತು ಅವರಿಗೆ ಬೋಧನೆ ಮಾಡಿದ ವಿಷಯಗಳ 
ಬಗೆಗೆ ಮನನ ಮಾಡಲು ಅವಕಾಶ ನೀಡುವುದರಿಂದ ಅವರಲ್ಲ 
ಸ್ವಾಭಾವಿಕವಾಗಿಯೇ ಕುತೂಹಲ ಹೆಚ್ಚಾಗುತ್ತದೆ ಮತ್ತು ಅವರನ್ನು 
ಪ್ರೇರೇಪಿಸಿದಂತಾಗುತ್ತದೆ. ಶಿಕ್ಷಕಿಯೊಬ್ಬರು ಇವುಗಳನ್ನು ತಮ್ಮ 
ತರಗತಿ ಕೊಠಡಿಯಲ್ಲ ಅಳವಡಿಸಿಕೊಂಡಿರುವ ಒಂದು ಉದಾಹರಣೆ 
ಇಲಿದೆ: 


ಇದು ರಾಯ್‌ಪುರದ ಸರಕಾರಿ ಮಾಧ್ಯಮಿಕ ಶಾಲೆಯ ಸಮಾಜ 
ವಿಜ್ಞಾನ ಶಿಕ್ಷಕಿಯೊಬ್ಬರು ಹಂಚಿಕೊಂಡಿರುವ ಅನುಭವ. ಮಕ್ಷಳು 
ಪೂರ್ಣ ಸಾಮರ್ಥ್ಯದಿಂದ ಕೆಲಸ ಮಾಡಲು ಅವರಿಗೆ ವಿಶಾಲವಾದ 
ಕೊಠಡಿಯ ಅಗತ್ಯವಿದೆ ಎಂಬುದು ಶಿಕ್ಷಕಿಯಾದ ಶ್ರೀಮತಿ ಜೋಷಿ 
ಅವರ ಅಭಪ್ರಾಯ. ಕಲಕೆಗೆ ಮಕ್ಷಳೊಂದಿಗೆ ನಿರಂತರವಾಗಿ 
ತೊಡಗಿಕೊಳ್ಳುವುದು ಉತ್ತಮ ಎಂಬುದನ್ನು ಅವರು 
ಪ್ರತಿಪಾದಿಸುತ್ತಾರಾದರೂ, ಮಕ್ಕಳಗೆ ಸಾಕಷ್ಟು ಸ್ಥಾತಂತ್ಯ ಹಾಗೂ 
ಪರಿಶೋಧನಾತ್ಯಕ ಕಅಕೆಯ ಅಗತ್ಯತೆಯ ಬಧ್ವೆ ಒತ್ತು ನೀಡುತ್ತಾರೆ. 
ಇದನ್ನು ಚಟುವಟಕೆ ಆಧಾರಿತ ಬೋಧನೆಯ ಮೂಲಕ 
ಸಾಧಿಸಬಹುದು ಎಂಬುದು ಅವರ ನಂಬಕೆಯಾಗಿದೆ. ಇದರಿಂದ 
ಮಕ್ಕಳು ತರಗತಿಯಲ್ಲ ಪಡೆದ ಜ್ಞಾನವನ್ನು ತಮ್ಮ ಬದುಕಿನಲ್ಲ 
ಅಳವಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅವರು 
ಪ್ರತಿಪಾದಿಸುತ್ತಾರೆ. 


ಅಧ್ಯಾಪನ ವಿಧಾನವನ್ನು ವೈಯಕ್ತಿಕಗೊಳಸುವುದು 


"೫೮ ತಗಣ ೩$ 3" (ಸಣ್ಣ ಮತ್ತು ಬೃಹತ್‌ ಕೈಗಾರಿಕೆಗಳು) ಎ೦ಬ 
ಹಿಂದಿ ಪಾಠವನ್ನು ಖೋಧನೆ ಮಾಡುವ ಸಂದರ್ಭದಲ್ಲ ಅವರು 
ಹತ್ತಿರದ ಪಾರ್ಲೆ-ಜ ಮತ್ತು ಜಂದಾಲ್‌ ಕಾರ್ಬಾನೆಗಳಗೆ ಮಕಳ 
ಭೇಟಯನ್ನು ಆಯೋಜಿಸಿದ್ದರು. ಈ ಕೈಗಾರಿಕೆಗಳಗೆ ಭೇಟ ನೀಡಿದ 


ಮಕ್ಕಳು ಬೃಹತ್‌ ಮತ್ತು ಸಣ್ಣ ಕೈಗಾರಿಕೆಗಳ ನಡುವಿನ 
ವ್ಯತ್ಯಾಸವೇನು ಎಂಬುದನ್ನು ತಮ್ಯದೇ ಆದ ರೀತಿಯಲ್ಲ ಪಟ್ಟ 
ಮಾಡುತ್ತ ಹೋದರು. ಮುದ್ರಣಾಲಯ /ಮಾಧ್ಯಮದ ಬಣ್ಣ 
ಅಧ್ಯಯನ ಮಾಡುವ ಸಂದರ್ಭದಲ್ಲ ಇನ್ನೊಂದು ತರಗತಿಯ 
ವಿದ್ಯಾರ್ಥಿಗಳನ್ನು ಬುಕ್‌ ಫ್ಯಾಕ್ಟರಿಗೆ ಕರೆದೊಯ್ಯಲಾಯಿತು. 
ವಾಗರಿಕ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪಾಠ 
ಮಾಡುವ ಸಂದರ್ಭದಲ್ಲ ತಮ್ಮ ಗ್ರಾಮದಲ್ಲಯೇೇ ಇರುವ 
ವಿಷಯವೊಂದನ್ನು ಕೈಗೆತ್ತಿಕೊಂಡು ಅದರ ಬಣ್ಣೆ ಸಮೀಕ್ಷೆ 
ಮಾಡುವಂತೆ ಆಕೆ ವಿದ್ಯಾರ್ಥಿಗಳಗೆ ಸೂಚನೆ ನೀಡಿದರು. ಈ 
ಸಮೀಕ್ಷೆಯ ವಿಷಯಗಳು ಗ್ರಾಮದಲ್ಲ ಇರುವ ಸಮಸ್ಯೆಗಳದ್ದಾಗಿದ್ದು 
ಇವುಗಳ ಬಗ್ಗೆ ಗ್ರಾಮಫ್ಸರ ದೃಷ್ಟಿಕೋನವನ್ನು ದಾಬಅಸುವುದಾಗಿತ್ತು 
ಅಥವಾ ಗ್ರಾಮದ ಜನಸಂಖ್ಯಾ ಸ್ರರೂಪ ಮತ್ತು ಪಂಚಾಯತ್‌ನ 
ಕಾರ್ಯನಿರ್ವಹಣಿಯ ಬಗ್ಗೆ ಸಮೀಕ್ಷೆ ಮಾಡಬೇಕಾಗಿತ್ತು. ಈ 
ಸಮೀಕ್ಷೆಗಳನ್ನು ತರಗತಿಯಲ್ಲ ಚರ್ಚ್ಜಿಸಲಾಯುತು. ವಿದ್ಯಾರ್ಥಿಗಳು 
ವಿರಾಮದ ವೇಳೆ ಈ ಸಮೀಕ್ಷೇಯ ಬಣ್ಣೆ ತಮ್ಮ ಸಹಪಾಠಿಗಳ ಜೊತೆಗೆ 
ಚರ್ಚೆ ಮಾಡುವುದು ಕಂಡುಬಂದಿತು. 


ಸ್ವತಂತ್ರ ಹಾಗೂ ಪರಿಶೋಧನಾತ್ಮಕ ಕಲಕೆ 


ಶ್ರೀಮತಿ ಜೋಷಿ ಅವರು 45 ನಿಮಿಷಗಳ ಅವಧಿಯಲ್ಲ ಎರಡು 
ತರಗತಿಗಆಗೆ ಪಾಠ ಮಾಡಬೇಕಾದ ಸಂದರ್ಭವಿತ್ತು. ಒಂದು 
ತರಗತಿಯ ವಿದ್ಯಾರ್ಥಿಗಳು ಅವರು ನೀಡಿದ ಚಟುವಟಕೆಯನ್ನು 
ಮಾಡುತ್ತಿರುವಾಗ ಇನ್ನೊಂದು ತರಗತಿಯ ಕಡೆ ಗಮನಹರಿಸಿದರು. 
ವಿಭನ್ನ ರೀತಿಯ ಕೈಗಾರಿಕೆಗಳ ಕುರಿತಂತೆ ಶ್ರೀಮತಿ ಜೋಷಿ 
ಅವರು ಸುಮಾರು 15 ನಿಮಿಷಗಳ ಕಾಲ ಬೋಧನೆ ಮಾಡಿದರು. ಆ 
ಬಳಕ ಅವರು ವಿದ್ಯಾರ್ಥಿಗಳನ್ನು ಎರಡು ಗುಂಪುಗಳಾಗಿ ವಿಭಜಸಿ 
ಅವರಿಗೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅವರದ್ದೇ 
ಪರಿಕಲ್ಪನೆಯಲ್ಲ ಕೆಲಸ ಮಾಡುವ ಚಟುವಟಕೆ ನೀಡಿದರು. (ನಿಮ್ಮ 
ಗ್ರಾಮದಲ್ಲ ನೀವು ನೋಡಿರುವ ಎಲ್ಲ ಕೈಗಾರಿಕೆಗಳ ಬದ್ಣೆ ಯೋಚಿಸಿ 
ನೀವು ಕಅತ ವಿಭಾಗಗಳಲ್ಪ ಅವುಗಳನ್ನು ವರ್ಗೀಕರಣ ಮಾಡಬೇಕು 
ಎನ್ನುವ ಕೆಲಸ). ಮಕ್ಕಳಗೆ ಅತ್ಯಂತ ಆಪ್ತವಾದ ಕೆಲಸವನ್ನು 
ನೀಡಿದರೆ ಶಿಕ್ಷಕರು ತರಗತಿಯಲ್ಲ ಇಲ್ಲದೇ ಇದ್ದರೂ ಕೂಡ ಆ 
ಕೆಲಸವನ್ನು ಮಾಡಲು ಅವರಿಗೆ ಅದು ಪ್ರೇರಣೆ ನೀಡುತ್ತದೆ. ಒಂದು 
ಪರಿಕಲ್ಪನೆಯನ್ನು ಹ್ರತಂತ್ರವಾಗಿ ಪರಿಶೋಧನೆ ಮಾಡಲು ಮಕ್ಷಳಗೆ 
ಅವಕಾಶ ನೀಡಿದರೆ ಮಕ್ಷಳು ಅಂತಹ ಅವಕಾಶವನ್ನು ಅತ್ಯಂತ 


ಸಂತೋಷದಿಂದಲೇ ಬಳಸಿಕೊಳ್ಳುವುದನ್ನು ವಾವು ಕಾಣಬಹುದು; 


ಸಾಮಾನ್ಯವಾಗಿ ಅಕಾಲಅಕವಾದ ಮೌಲ್ಯಮಾಪನ ಅಥವಾ 
ಮಗುವಿನ ಕಲಕೌಂಶು ಸಾಮರ್ಥ್ಯವನ್ನು ಅಂದಾಜು 
ಮಾಡಲಾಗದ ವಿಧಾನದಲ್ಪ ಮೌಲ್ಯಮಾಪನ ಮಾಡಿದಾಗ "ಈ 
ಮಗುವು ಕಲಯುವುದರ್ಲ ಹಿಂದಿದೆ ಅಥವಾ ಕಲಯುವ 
ಸಾಮರ್ಥ್ಯ ಇಲ್ಲ' ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ. 
ಹಾಗಂತ ಪ್ರತಿಯೊಂದು ಮಗುವನ್ನೂ ವಿಭಿನ್ನವಾದ 
ಮೌಲ್ಯಮಾಪನಕ್ಕೆ ಒಳಪಡಿಸುವುದು ಸಾಧ್ಯವಾಗದೇ 
ಇರಬಹುದು; ಶಾಲೆಗಳಗೆ ಕೆಲವು ಸ್ವರೂಪ ಮತ್ತು 
ಪ್ರಮಾಣೀಕರಣ ಇರಬೇಕಾಗುತ್ತದೆ. ಕನಿಷ್ಟ ಕೆಲವು 
ವಿಧಾನದಲ್ಪ್ಲಯಾದರೂ ಮಗುವು ಕಲಯುವ ಅವಕಾಶ 
ಪಡೆಂಯುವಂತಾಗಲು ಕೆಲವು ರೀತಿಂಶಲ್ಲ ಮೌಲ್ಯ - 
ಮಾಪನವನ್ನು ಮಾಡುವುದರಲ್ಲ ಅರ್ಥವಿದೆ. ಉದಾಹರಣಿಗೆ, 
ಮೌಖಕ, ಸೃಜನಶೀಲ ಅಭವ್ಯಕ್ತಿಗಳನ್ನು ಪ್ರದರ್ಶಿಸಲು 
ಅವಕಾಶ ಇರುವ ಅಂತ ಪರೀಕ್ಷೆಗಳ ಅವಕಾಶವನ್ನು 
ಒದಗಿಸುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


ಕಲಕೆಯಲ್ಲನ ಗತಿ ಮತ್ತು ಶೈಆಯಲ್ಲನ ವ್ಯತ್ಯಾಸ ತಿಆಯಲು 
ಮೌಲ್ಯಮಾಪನ 


ಇವೆಲ್ಲದರ ಜೊತೆಗೆ, ಪ್ರತಿಯೊಂದು ಮಗುವೂ ವಿಭನ್ನವಾದ 
ಗತಿಯಲ್ಲ ಕಲಅಯುತ್ತಿರುತ್ತದೆ; ನಿರಂತರ ಹಾಗೂ ಸಮದ್ರ 
ಮೌಲ್ಯಮಾಪನದ ಭಾಗವಾಗಿ, ಕೇವಲ ಫಲತಾಂಶದ ಮೇಲೆ 
ಮಾತ್ರ ಗಮನ ಕೇಂದ್ರೀಕರಿಸುವುದರ ಬದಲಗೆ ಕಅಕೆಯಲ್ಲ ಮಕ್ಕಳ 


ಪ್ರತಿ ಹಂತದ ಪ್ರಗತಿಯನ್ನು ದಾಬಅಸಲು ಅನೇಕ ಪ್ರಕ್ರಿಯೆಗಳನ್ನು 
ಅಳವಡಿಸಿಕೊಳ್ಳಬಹುದಾಗಿದೆ. ಇಲ್ಲ ಕೆಲವು ಉದಾಹರಣೆಗಳನ್ನು 


ಗಮನಿಸಬಹುದು: 


ಮಗುವಿನ ಸಾಮರ್ಥ್ಯ ಮತ್ತು ಗತಿಯ ಮೇಲೆ ಕೇಂದ್ರೀಕರಿಸಿದ 
ಶಿಕ್ಷಕರ ಅಧ್ಯಾಪನದ ಬಗೆಗಿನ ವರದಿಯನ್ನು ಇಲ್ಲ ನೀಡಲಾಗಿದೆ. 
ಒಂದು ಸೆಮಿಸ್ಟರ್‌ನ ಅವಧಿಯಲ್ಲ ಕಅಯುವ ವಿದ್ಯಾರ್ಥಿಗಳ ಹೆಸರು 
ಮತ್ತು ಅವರು ಕಅಯುವ ಕೌಶಲ್ಯಗಳನ್ನು ಒಂದು ಎಕ್ಸೆಲ್‌ 


ಶೀಲ್‌ನಲ್ಲ ಬರೆದಿಡಬೇಕು. ಪ್ರತಿ ತರಗತಿಯೂ ಈ ವ್ಯವಸ್ಥೆಯನ್ನು 


ಹೊಂದಿರಬೇಕು. ವಿದ್ಯಾರ್ಥಿಗಳು ವಾನಾ ವಿಷಯಗಳಗೆ ಬೇರೆ ಬೇರೆ 


ತಿಂಗಳುಗಳು ಸಂಬಂಧ 


ಕಾಲಾವಧಿಯನ್ನು ಪಡೆಯುವ ಸಾಧ್ಯತೆ ಇರುವುದರಿಂದ, ಅವರ 
ಅಗತ್ಯಕ್ಕೆ ತಕ್ಕಂತೆ ಪ್ರತಿ ವಿಷಯದ ಮೇಲೆ ಸಮಯ ಕಳೆಯಲು 
ತರಗತಿಯಲ್ಲ ಅವಕಾಶ ನೀಡಬೇಕು. ವಿದ್ಯಾರ್ಥಿಗಳ ಪ್ರಗತಿಯನ್ನು 
ಒಂದು ಟಕ್‌ನಿಂದ (ಸರಿ ಗುರುತು) ಎರಡು ಟಕ್‌ ಮಾರ್ಕ್‌ಗಳು 
ಹಾಗೂ ಸಂಪೂರ್ಣ ಕೌಶಲ್ಯ ಗಳಸಿದ ಮೇಲೆ ಮೂರು ಟಕ್‌ 
ಮಾರ್ಕ್‌ಗಳನ್ನು ನಮೂದಿಸುವ ಮೂಲಕ ದಾಖಲಅಸಬೇಕು. 
ಇದರಿಂದ ಆ ದಿನದ ತರಗತಿಯಲ್ಲ ಮಗು ಏನು ಮಾಡಿರುತ್ತದೋ 


ಅದು ಭಾಗಶಃ ಆಕೆ/ಆತನ ಚಾರ್ಟ್‌ನ್ನು ಅವಲಂಜಸಿರುತ್ತದೆ." 


ಒಟ್ದಾರೆಯಾಗಿ. ಮಗುವು ಕಲಕೆಯಲ್ಲ ಯಾಕೆ ವಿಫಲವಾಗುತ್ತದೆ 
ಎಂಬುದಕ್ಕೆ ಅನೇಕ ಕಾರಣಗಳವೆ ಎಂಬುದನ್ನು ನೆನಪಿನಲ್ಲಟ್ಟು- 
ಕೊಳ್ಳಬೇಕು. ಆದರೆ, ಮಕ್ಷಳು ಹೇಗೆ ಕಲಯುತ್ತಾರೆ. ಅಧ್ಯಾಪನದ 
ಕೆಲಸ ಹಾಗೂ ವಿಷಯವನ್ನು ಹೇಗೆ ನಿರ್ವಹಿಸಲಾಗಿದೆ ಮತ್ತು 
ಮೌಲ್ಯಮಾಪನವನ್ನು ಹೇಗೆ ಮಾಡಲಾಗಿದೆ ಹಾಗೂ ಎಲ್ಲಕ್ಕಿಂತ 
ಹೆಚ್ಚಾಗಿ ಮಕ್ಷಳ ಅಭ್ಯುದಯಕ್ಕೆ ಯಾವ ರೀತಿ ಅವಕಾಶ 
ಕಲ್ಪಸಲಾಗಿದೆ ಎನ್ನುವ ನಂಜಕೆಂಯರ ಮೇಲೆಯೇ ಇವೆಲ್ಲ 
ಪ್ರತಿಬಂಜತವಾಗಿದೆ. 


WwW 


Y 


! https://practiceconnect.azimpremjiuniversity.edu.in/a-teacher-transformed-through-training/ 
I https://practiceconnect.azimpremjiuniversity.edu.in/teacher-as-the-epicentre-for-change/ 
il https://practiceconnect.azimpremjiuniversity.edu.in/integrating-schools-into-social-fabric-of-community/ 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಹೋಲ್ಡ್‌, ಜೆ.ಪಿ. & ಫ್ರಾಮ್ಕೆ ಎ. (1೨64), ಹೌ ಜಿಲ್ಲನ್‌ ಫೇಲ್‌ (ಸಂ.ರ), ನ್ಯೂಯಾರ್ಕ್‌: ಪಿಟ್‌ಮ್ಯಾನ್‌ 


https://practiceconnect.azimpremjiuniversity.edu.in 


ರಿತಿಕಾ ಗುಪ್ತಾ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದಾರೆ. 
ಮನಶಾಸ್ತ್ರಜ್ಞರಾಗಿರುವ ಇವರು ಕಲೆ ಆಧಾರಿತ ಚಿಕಿತ್ಸಾ ಶಾಸ್ತ್ರಜ್ಞರೂ ಹೌದು. ಮುಖ್ಯವಾಗಿ ಅವರು ಮಾನಸಿಕ ಸೆ ಸೌಖ್ಯ, 
ಅದರಲ್ಮೂ "ಎಶೇಷವಾಗಿ ಮಕ್ಷಳ ಮಾನಸಿಕ ಸೌಬ್ಯದ ಬಗೆನೆನ ಪ್ರತಿಬಂಧಕ ಹಾಗೂ ಪ್ರೋತ್ಸಾಹಕ ಉಪಕ್ರಮಗಳಲ್ಲ 
ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ತುಲನಾತ್ಯಕ ಅಧ್ಯಾಪನಶಾಸ್ತ್ರ. ಶಾಲೆಗಕಲ್ಲ ಸಾಮಾಜಕ- ಭಾವನಾತ್ಯಕ ಕಅಕೆಯ 
ಸಮರ್ರತೆ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವ ಶಿಕ್ಷಣದ ಪರಿಣಾಮಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅವರು 


ಆಸಕ್ತರಾಗಿದ್ದಾರೆ. ಅವರನ್ನು ಈ ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು. ritka.gupta@azimpremjifoundation.org 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆಪಿ 


